ಕರ್ನಾಟಕ ವಿಧಾನ ಪರಿಷ 
ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಜಿವರು 


PWN 


ಕಾಜಿ 


ತ್ತು 


: 1514 

: ಶ್ರೀ ಘೋಟ್ಟೇಕರ ಶ್ರೀಕಾಂತ ಲಕ್ಷ್ಮಣ 
್‌ ಖಿ 

: 18.03.2021 

: ಸಣ್ಣ ನೀರಾವರಿ ಸಚಿವರು. 


ಪ್ರಶ್ನೆಗಳು 


ಉತ್ತರಗಳು 


@| # le 


ಹಲವು 


ಕಾರವಾರ 
ತಾಲ್ಲೂಕಿನಲ್ಲಿ 
ಉಂಟಾದ 
ತಾಲ್ಲೂಕಿನಲ್ಲಿ 


ಜಿಲ್ಲೆಯ ಹಳಿಯಾಳ 
2018-19ನೇ ಸಾಲಿನಿಂದ 

ಅತೀವೃಷ್ಟಿಯಿಂದಾಗಿ 
ಹರಿಯುವ ತಟ್ಟಿ ಹಳ್ಳಕ್ಕೆ 
ಕೃಷಿ ಭೂಮಿಗೆ ನೀರುಣಿಸಲು 
ಸಹಾಯವಾಗಲೆಂದು ನಿರ್ಮಿಸಲಾದ 
23 ಸಣ್ಣ ಸಣ್ಣ ಬಾಂದಾರುಗಳಲಲ್ಲಿ, 
ಬಾಂದಾರುಗಳು ಭಾಗಶಃ 
ಹಾಳಾಗಿದ್ದು ಸರ್ಕಾರ 52 ಕೋಟಿ ರೂ. 
ವೆಚ್ಚದಲ್ಲಿ ದುರಸ್ತಿ ಕಾರ್ಯ 
ಕೈಗೊಳ್ಳುವಲ್ಲಿ ಅಧಿಕಾರಿಗಳು ಹಾಗೂ 


2018-79ನೇ ಸಾಲಿನಲ್ಲಿ "ಉತ್ತರೆ ಕನ್ನಡ ಜಿಲ್ಲೆಯ ಹಳಿಯಾಳ 
ತಾಲ್ಲೂಕಿನಲ್ಲಿ ಅತೀವೃಷ್ಟಿಯಿಂದ ಹಾನಿಗೊಳಗಾದ ಯಾವುದೇ 
ಕಾಮಗಾರಿಗಳನ್ನು ಕೈಗೊಂಡಿರುವುದಿಲ್ಲ. 
2019-20ನೇ ಸಾಲಿನಲ್ಲಿ ಉಂಟಾದ ಅತೀವ್ಯಷ್ಟಿಯಿಂದ 
ಹಳಿಯಾಳ ತಾಲ್ಲೂಕಿನಲ್ಲಿ ಹರಿಯುವ ತಟ್ಟಿಹಳ್ಳಕ್ಕೆ ಅಡ್ಡಲಾಗಿ ಸಣ್ಣ 
ನೀರಾವರಿ ಇಲಾಖೆಯಿಂದ ನಿರ್ಮಿಸಲಾದ ಬರಿದಾರಗಳಿಗೆ ದೊಡ್ಡ 
ದೊಡ್ಡ ಮರಗಳು, ಗಿಡಗಂಟಿಗಳು, ಮಣ್ದು ಬಂದು ಸೇರಿಕೊಂಡು 
ನೀರು ಹೊರ ಹರಿಯಲು ತೊಂದರೆಯಾಗಿ ಬಂದಾರಗಳ 
ವಿಂಗ್‌ವಾಲ್‌, ಕೀ ವಾಲ್‌, ಬಾಡಿ ವಾಲ್‌ಗಳಿಗೆ ತೀವ್ರಶರದಲ್ಲಿ 
ಹಾನಿಯಾಗುವುದರೊಂದಿಗೆ, ಬಂದಾರದ ಇಕ್ಕೆಲಗಳ ಬಂಡ್‌ ಕೊರೆದು 
ನೀರು ಹರಿದು ತೀವ್ರತರದಲ್ಲಿ ಹಾನಿಯಾಗಿರುತ್ತದೆ. 


ಗುತ್ತಿಗೆದಾರರೂ ಕಳಪೆ ಕಾಮಗಾರಿ - 
ಕೈಗೊಂಡಿದ್ದರಿಂದ ರೈತರು ಸಂಕಷ್ಟ ಪ್ರವಾಹದಿಂದ ತಟ್ಟಿಹಳ್ಳದಲ್ಲಿನ ಬಂದಾರಗಳಿಗೆ ಹಾನಿಯಾಗಿರುವ 
ಎದುರಿಸುವಂತಾಗಿರುವುದು ಸರ್ಕಾರದ | ಸಂಬಂಧ 2019-20ನೇ ಸಾಲಿನಲ್ಲಿ ಒಟ್ಟು 27 ಬಂದಾರಗಳ 
ಗಮನಕ್ಕೆ ಬಂದಿದೆಯೇ, (ವಿವರ ದುರಸ್ತಿ/ಪುನಶ್ನೇತನಕ್ಕಾಗಿ ರೂ.12.20 ಕೋಟಿ ಅಂದಾಜು ಮೊತ್ತದ 
ನೀಡುವುದು) ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು, . ಈ ಪೈಕಿ ರೂ.6.58 ಕೋಟಿ 
ಅಂದಾಜು ಮೊತ್ತದ 18 ಕಾಮಗಾರಿಗಳು ಈಗಾಗಲೇ 
ಪೂರ್ಣಗೊಂಡಿದ್ದು, ರೂ.5.62 ಕೋಟಿ ಅಂದಾಜು ಮೊತ್ತದ 9 
ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತದೆ. ಸದರಿ ಕಾಮಗಾರಿಗಳಿಗೆ 
ಇದುವರೆವಿಗೆ ರೂ.2.349 ಕೋಟಿ ವೆಚ್ಚ ಮಾಡಲಾಗಿದೆ. 
ಮೇಲ್ಕಂಡ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ಕಾಮಗಾರಿ 
| ಗುಣಮಟ್ಟವನ್ನು ಇಲಾಖೆಯ 'ುಣನಿಯಂತಣ ವಿಭಾಗದಿಂದ 
ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಕಳಪೆ ಕಾಮಗಾರಿಗಳನ್ನು 
ನಿರ್ವಹಿಸಿರುವುದು ಕಂಡು ಬಂದಿರುವುದಿಲ್ಲ. 
ಪ್ರಗತಿಯಲ್ಲಿರುವ ಕಾಮಗಾರಿಗಳನ್ನು ಶೀಘ್ರವಾಗಿ: ಪೂರ್ಣಗೊಳಿಸಿ 
ರೈತರ ಕೃಷಿ ಜಮೀನುಗಳಿಗೆ ನೀರೊದಗಿಸಲು ' ಅವಶ್ಯಕ ಕಮ 
ವಹಿಸಲಾಗಿದೆ. | 
2020 ರಲ್ಲಿ ಉಂಜಾದ್‌' ಭಾರಿ ಸಣ್ಣ ನೀರಾವರಿ ನನಾನಹ ವತಿಯಿಂದ ಈಸಾಗರ್‌ 
ಆ | ಪ್ರವಾಹದಿಂದ ದುರಸ್ತಿ ಕಾರ್ಯ | ದುರಸ್ಲಿಕುರ್ಯ ಪೂರ್ಣಗೊಳಿಸಿರುವ ಬಾಂದಾರಗಳಿಗೆ 2020ರಲ್ಲಿ 
ಕೈಗೊಂಡ ಬಾಂದಾರುಗಳು ಕಳಪೆ (ಉಂಟಾದ ಭಾರಿ ಪ್ರವಾಹದಿಂದ ಯಾವುದೇ ಹಾನಿ 
ಕಾಮಗಾರಿಯಿಂದ. ಕೊಚ್ಚಿಕೊಂಡು | ಸಂಭವಿಸಿರುವುದಿಲ್ಲ. 


ಹೋಗಿದ್ದು, ಇದರಿಂದ . ರೈತರು ಬೆಳೆದ 


ಪ್ರಗತಿಯಲ್ಲಿದ್ದ ಕಾಮಗಾರಿಗಳನ್ನು ಗುತ್ತಿಗೆದಾರರು ಕೋವಿಡ್‌- 19 ರ 


p pd 


ಬೆಳೆ ನಷ್ಟವಾಗಿ ತೊಂದರೆ 
ಅನುಭವಿಸುತ್ತಿದ್ದು “ಇದಕ್ಕೆ ಸಂಬಧಂಧಿಸಿಷ-- 
ಅಧಿಕಾರಿಗಳ ವಿರುದ್ಧ ರ ಕ್ರಮ 


ಕೃಗೊಳ್ಳುವುದೇ: (ವಿವರ ನೀಡುವುದು) 


ಲಾಕ್‌ಡೌನ್‌ ನಿಂದಾಗಿ ಮತ್ತು ನುರಿತೆ ಕೆಲಸಗಾರರ ಕೊಕೆತೆಯಿಂದಾಗಿ 
2020ರ “ಮುಂಗಾರು ಪ್ರಾಠಂಭವಾಗುಷ- 
ಪೂರ್ಣಗೊಳಿಸಲು ಸಾಧ್ಯವಾಗಿರುವುದಿಲ್ಲ 
ಹೀಗಾಗಿ ಸದರಿ ಬಾಂದಾರಗಳಲ್ಲಿ 
ನೀರನ್ನು ನಿಲ್ಲಿಸಲು ಸಾಧ್ಯವಾಗಿರುವುದಿಲ್ಲ. 
ನೀರಿನ ಹರಿವು ಕಡಿಮೆಯಾದ 3) 
ವಾರದಿಂದ 9. ಬಾಂದಾರ ಕಾಮಗಾರಿಗಳ ದುರಸ್ಪಿ/ಪುನಶ್ನೇತನ 
ಕಾಮಗಾರಿಯನ್ನು ಗುತ್ತಿಗೆದಾರರು ಪ್ರಾರಂಭಿಸಿರುತ್ತಾರೆ. 
ಒಟ್ಟು 27 ದುರಸ್ತಿ / ಪುನಃ ಶ್ವೇತನ ಕಾಮಗಾರಿಗಳ ಪೈಕಿ 18 


ಪೂರ್ಣಪ್ರಮಾಣದಲ್ಲಿ 


ಸಿ 


ಈ 
ಲಿ 


3 


ಕಾರಣ ಫೆಬವರಿ ಮೊದಲನೇ 


ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉಳಿದ 9 ಕಾಮಗಾರಿಗಳನ್ನು 


ಕೋವಿಡ್‌-19 ಲಾಕ್‌ಡೌನ್‌ನಿಂದ ಕಾಮಗಾರಿ ಪೂರ್ಣಗೊಳಿಸಲು 
ತೊಂದರೆಯಾದ ಕಾರಣ ನಿಗದಿತ ಅವಧಿಯಲ್ಲಿ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸಾಭ್ಯಮಂಗಿರುವುಧಿಲು; ಹೀಗಾಗಿ 
ಅಧಿಕಾರಿಗಳ ವಿರುದ್ದ ಕ್ರ ಕಮ ವಹಿಸುವ ಪ್ರ; ಕ್ಲೆ ಉದ್ಧವಿಸುವುದಿಲ್ಲ. 

2020ರಲ್ಲಿ ಖಂಟ ಭಾರಿ ಮ ತಟ್ಟಿಹಳ್ಳದಲ್ಲಿ 
ಹೊಸದಾಗಿ 'ಯಾವುದೇ ಬಾಂದಾರಗಳಿಗೆ ಹಾನಿಯಾಗಿರುವುದಿಲ್ಲ 
ಹಾಗೂ ವರ್ಷದಲ್ಲಿ ಅನುಮೋದನೆ ನೀಡಿರುವ ಸಣ್ಣ 
ನೀರಾವರಿ ಯೋಜನೆಗಳನ್ನು ಪುಸರುಜ್ಞೀಪನಗೊಳಿಸುವ 
ಕಾಮಗಾರಿಗಳ ಪೈಕಿ ತಟ್ಟಿಹಳ್ಳದಲ್ಲಿನ ಬಾಂದಾರಗಳ ಡುರಸ್ತಿ/ 
ಪುನಶ್ಚೇತನ ಕಾಮಗಾರಿಗಳು ಒಳಗೊಂಡಿರುವುದಿಲ್ಲ. 


ಪ್ರಸಕ್ಷ 


ತಟಿಹಳದಲ್ಲಿ' 
ಊಟ ೪ ಣಾ 


ಈಃ ರೀತಿ ಕೊಟ್ಯಾಂತರ ರೂಪಾಯಿ 
ಅನುದಾನ ದುರಪಯೋಗ 
| ಮಾಡಿಕೊಂಡು ಕೆಲವೊಂದು ಕಾಮಗಾರಿ 
ಮಾಡಿದ ಅಧಿಕಾರಿಗಳ ಬಗ್ಗೆ ಉನ್ನತ 
-| ತನಿಖೆ ಮಾಡಿಸಿ, ಆಗಿರುವ ನಷ್ಟವನ್ನು 


ತೆಟ್ಟಿಷಳ್ಳದಿ 205-20 ಸಾಶನಲ 
ಹಾನಿಗೊಳಗಾದ ಚಾಂದಾರಗಳ ದುರಸ್ತಿ/ಪುನಶ್ನೇತನ 
ಕಾಮಗಾರಿಗಳನ್ನು ಗುಣನಿಯಂತ್ರಣ ವಿಭಾಗದಿಂದ ಪರೀಕ್ಷೆಗೆ 
ಒಳಪಡಿಸಲಾಗಿದ್ದು ಕಾಮಗಾರಿಗಳ ಗುಣಮಟ್ಟವನ್ನು ಕಾಪಾಡಿಕೊಂಡು 
ಕೆ ೈಗೊಳ್ಳಲಾಗುತ್ತಿದೆ ಹಾಗೂ ಅನುದಾನ ದುರುಪಯೋಗ 


ಪ್ರವಾಹದಿಂದ 


ಸಂಬಂಧಿಸಿದ ಅಧಿಕಾರಿಗಳಿಂದಲೇ | ಮಾಡಿಕೊಂಡಿರುವುದು ಕಂಡುಬಂದಿರುವುದಿಲ್ಲ. ಹೀಗಾಗಿ ಯಾವುದೇ 
ಭರಿಸಲು ಕ್ರಮ ಕೈಗೊಳ್ಳಲಾಗುವುದೇ? | ಅಧಿಕಾರಿಗಳ ಮೇಲೆ ಉನ್ನತ ತನಿಖೆ ನಡೆಸುವ ಪ್ರಶ್ನೆ 
(ವಿವರ ನೀಡುವುದು) ಉದ್ಭವಿಸುವುದಿಲ್ಲ. 


ಕಡತ ಸಂಖ್ಯೆ: MID 39 LCQ 2021 


(ಹ 


